ಕರ್ನಾಟಕ ವಿಧಾನಸಭೆ 


ಹದಿಮೂರನೇ ವಿಧಾನಸಭೆ 
(ಹದಿಮೂರನೇ ಅಧಿವೇಶನ) 


ಕಾರ್ಯಕಲಾಪಗಳ ಪಟ್ಟಿ 
ಸೋಮವಾರ, ದಿನಾಂಕ 26ನೇ ಮಾರ್ಚ್‌, 2012 
(ಸಮಯ: ಬೆಳಿಗ್ಗೆ 11.00 ಗಂಟಿಗೆ) 


ಅ) ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು ಕ್ಷ ಮೊದಲನೇ ಪಟ್ಟಿ 
ಆ) ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಮೊದಲನೇ ಪಟ್ಟಿ 


3. ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು 


ಸದಸ್ಯರಿಗೆ ಈಗಾಗಲೇ ಪ್ರತ್ಯೇಕವಾಗಿ ಕಳುಹಿಸಲಾಗಿರುವ ಮೊದಲನೇ ಹಾಗೂ ಎರಡನೇ 


ಪಟಿಯ ರೀತ್ಯಾ 
ಟಿ 
4. ಕಾರ್ಯದರ್ಶಿಯವರ ವರದಿ 
ಕಾರ್ಯದರ್ಶಿ ಅವರು:- 


ಕಳೆದ ಅಧಿವೇಶನದಲ್ಲಿ ಒಪ್ಪಿಸಿದ ವರದಿಯ ನಂತರ ರಾಷ್ಟ್ರಾಧ್ಯಕ್ಷರು ಅಥ 
ರಾಜ್ಯಪಾಲರಿಂದ ಸಂದರ್ಭಾನುಸಾರವಾಗಿ ಒಪ್ಪಿಗೆ ಪಡೆದ ವಿಧೇಯಕಗಳ ಪಟ್ಟಿಯನ್ನು 


ಮುಂದಿಡುವುದು. 
5. ವರದಿಯನ್ನೊಪ್ಪಿಸುವುದು 


ಶ್ರೀ ಬಿದರೂರು ಶ್ರೀಶೈಲಪ್ಪ ವಿರುಪಾಕ್ಷಪ್ಪ (ಅಧ್ಯಕ್ಷರು, ಸದನ ಸಮಿತಿ) ಅವರು:- 
ದಿನಾಂಕ:07.02.2012ರಂದು ನಡೆದ ಅಧಿವೇಶನದಲ್ಲಿ ಅಶ್ಲೀಲ ಚಿತ್ರಗಳನ್ನು ವೀಕ್ಷಿಸುತ್ತಿದ್ದರೆನ್ನ್ಲಲಾದ 
ಪ್ರಕರಣದ ಬಗ್ಗೆ ಸ್ವತಂತ್ರವಾಗಿ ತನಿಖೆ. ನಡೆಸಲು. ರಚಿತವಾದ ಸದನ ಸಮಿತಿಯ 
ವರದಿಯನ್ನೊಪ್ಪಿಸುವುದು. 


ಪು.ತಿ.ನೋ. 


ಖಿ 


6. ಗಮನ ಸೆಳೆಯುವ ಸೂಚನೆಗಳು 


1, ಶ್ರೀ ಯು.ಟಿ.ಖಾದರ್‌ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ 
ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಅಭಾವದ ಬಗ್ಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ 
ಗಮನ ಸೆಳೆಯುವುದು. 


2. ಶ್ರೀ ವಿ. ಮುನಿಯಪ್ಪ ಅವರು ಡಾ| ಪರಮಶಿವಯ್ಯ ವರದಿಗೆ ಅನುಗುಣವಾಗಿ "ಎನ್‌.ಆರ್‌.ಎಸ್‌.ಎ'' 
ರವರ ತಾಂತ್ರಿಕ ತಜ್ಞರ ವರದಿಯಂತೆ ರಾಜ್ಯದ ಬಯಲು ನೀಮೆ ಪ್ರದೇಶದ ತಾಲ್ಲೂಕುಗಳಿಗೆ ನೀರು ಒದಗಿಸುವ 
ಬಗ್ಗೆ ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


7. ವಿತ್ತೀಯ ಕಾರ್ಯಕಲಾಪಗಳು 


1) ಶ್ರೀ ಡಿ.ವಿ. ಸದಾನಂದ ಗೌಡ (ಮಾನ್ಯ ಮುಖ್ಯಮಂತ್ರಿಗಳು) ಅವರು 2011-12ನೇ ಸಾಲಿನ 
ಪೂರಕ ಅಂದಾಜುಗಳನ್ನು (ಮೂರನೇ ಹಾಗೂ ಅಂತಿಮ ಕಂತು)ಮಂಡಿಸುವುದು. 


11) 2011-12ನೇ ಸಾಲಿನ ಪೂರಕ ಅಂದಾಜುಗಳ ಕುರಿತು ಚರ್ಚೆ ಸರ್ಕಾರದ 
ಉತ್ತರ ಹಾಗೂ ಮತಕ್ಕೆ ಹಾಕುವುದು. 
111) 2012-13ನೇ ಸಾಲಿನ ಆಯವ್ಯಯದ ಮೇಲೆ ಸಾಮಾನ್ಯ ಚರ್ಚೆ. 


8. ಶಾಸನ ರಚನೆ 


1 ವಿಧೇಯಕವನ್ನು ಮಂಡಿಸುವುದು 


1) ಕರ್ನಾಟಕ ಭೂ ಸುಧಾರಣೆಗಳ (ತಿದ್ದುಪಡಿ)ವಿಧೇಯಕ, 2012 
ಶ್ರೀ ಡಿ.ವಿ. ಸದಾನಂದ ಗೌಡ) (ಮುಖ್ಯಮಂತ್ರಿ) ಅವರು:- 


ಅ) 2012ನೇ ಸಾಲಿನ ಭೂ ಸುಧಾರಣೆಗಳ (ತಿದ್ದುಪಡಿ) 


ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


ಪು.ತಿ.ನೋ. 


1) 


2) 


Rg) N 


2 


11. ವಿಧೇಯಕಗಳನ್ನು ಪರ್ಯಾಲೋಚಿಸುವುದು ಹಾಗೂ ಅಂಗೀಕರಿಸುವುದು 


ಕರ್ನಾಟಕ ಭೂ ಸುಧಾರಣೆಗಳ(ತಿದ್ದುಪಡಿ) ವಿಧೇಯಕ, 2012 
ಶ್ರೀ ಡಿ.ವಿ. ಸದಾನಂದ ಗೌಡ) (ಮುಖ್ಯಮಂತ್ರಿ) ಅವರು:- 


ಅ) ಕರ್ನಾಟಕ ಭೂ ಸುಧಾರಣೆಗಳ (ತಿದ್ದುಪಡಿ) ವಿಧೇಯಕವನ್ನು 
ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಸಹ್ಯಾದ್ರಿ ಪರಂಪರೆ ಅಭಿವೃದ್ಧಿ ಪ್ರಾಧಿಕಾರ, ವಿಧೇಯಕ, 2011 
ಶ್ರೀ ಗೋವಿಂದ ಎಂ ಕಾರಜೋಳ, (ಸಣ್ಣ ನೀರಾವರಿ, ಕನ್ನಡ ಮತ್ತು ಸಂಸ್ಕೃತಿ 
ಅವರು:- 


ಅ) ಸಹ್ಯಾದ್ರಿ ಪರಂಪರೆ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕವನ್ನು 
ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಸಚಿವರು) 


ಪಿ.ಓಂಪ್ರಕಾಶ 
ಕಾರ್ಯದರ್ಶಿ 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kKla) 


